KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 
ಲು 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೪, ೨೦೧೧ (ಚೈತ್ರ ಹಿ ಶಕ ವರ್ಷ ೧೯೩೨) ಸಂಚಿಕೆ ೧೨ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಸಿ-65) ಬೆಂಗಳೂರು, ದಿನಾಂಕ:07.02.2011 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಲ್ಕಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ: 

1) ಶ್ರೀ ಸುನೀಲ್‌ ಆಳ್ವ, ಬಿನ್‌ ಶ್ರೀಧರ್‌ ಆಳ್ವ, ಒಪ್ಪನಾಡುಗುತ್ತು. ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆ. 

2) ಶ್ರೀಮತಿ ಶಾಂತ ಜೆ. ಕೊರೋಡಿಯನ್‌, ಕೋಂ ಜೆ.ಬಿ. ಕೊರೋಡಿಯನ್‌, 'ಗುರುಸನ್ನಿತ' ಕೆ.ಎಸ್‌. ರಾವ್‌ ನಗರ, ಮುಲ್ಕಿ, ದಕ್ಷಿಣ 

ಕನ್ನಡ ಜಿಲ್ಲೆ. 
3) ಶ್ರೀ ವಿಠಲ ಬಿನ್‌ ನಿಂಗಪ್ಪ ಮೊರಟಗಿ, ಮ.ನಂ.19/135, ಲಿ೦ಗಪ್ಪಯ್ಯ ಕಾಡು, ಬಿಜಾಪುರ ಕಾಲೋನಿ, ಕೆ.ಎಸ್‌. ರಾವ್‌ ನಗರ, ಮುಲ್ಕಿ, 
ದಕ್ಷಿಣ ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.129 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ, 2011 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ತೋಟಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


(೨೯೩) 


೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(2), Bangalore, Dated:1°' February, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Directorate of 
Horticulture, Bangalore, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-83 Desk Officer-l, (e-Governance), 
Department of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(1), ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿಯಮಿತ, ಬೆಂಗಳೂರು 
ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(1), Bangalore, Dated:1° February, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karmataka hhereby specify that the Karnataka Co- 
Operative Poultry Federation, Bangalore, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-82 Desk Officer-l, (e-Governance), 
Department of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(3), ಬೆಂಗಳೂರು, ದಿನಾಂಕ: 14ನೇ ಜನವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲ೦ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಹುಬ್ಬಳ್ಳಿ, ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ೨೯೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(3), Bangalore, Dated:14" January, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka Institute of 
Medical Sciences, Hubli, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-47 Desk Officer-l, (e-Governance), 
Department of Personnel and Administrative Reforms. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ: 14ನೇ ಜನವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ:29)ರ ಕಲಂ 
18-ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯ, ವಿಜಾಪುರ, ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) 
ಸಂಗಹಿಸತಕ್ಕದ್ದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಸನ್ನ ಕುಮಾರ್‌ ಜಿ.ಎಸ್‌. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(2), Bangalore, Dated:14" January, 2011 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Karnataka State 
Women's University, Bijapur, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 
PRASANNA KUMAR G.S. 
PR-46 Desk Officer-l, (e-Governance), 
Department of Personnel and Administrative Reforms. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 2 ಎಲ್‌ಡಬ್ಬ್ಯ್ಯೂಎ 2011, ಬೆಂಗಳೂರು, ದಿನಾಂಕ: 07-02-2011 
ಕೆ.ಪಿ.ಟಿ.ಸಿ.ಎಲ್‌./ಎಸ್ಕಾಂ ಉಪ ಸ್ಥಾವರಗಳಲ್ಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ರಿಟ್‌ ಅರ್ಜಿ 
ಸಂಖ್ಯೆ: 34000/2009 ರಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾಂಕ:23-4-2010 ರಂದು ನೀಡಿರುವ ತೀರ್ಪಿನಲ್ಲಿ ಸರ್ಕಾರದ ಆದೇಶ ದಿನಾಂಕ: 
24-1-2006 ಮತ್ತು ಆದೇಶ ಸಂಖ್ಯೆ:ಕಾಇ 135 ಎಲ್‌ಡಬ್ಲ್ಯೂಎ 2009, ದಿನಾ೦ಂಕ:2-11-2009 ಗಳನ್ನು ರದ್ದುಪಡಿಸಿದೆ ಹಾಗೂ 
ಕೆ.ಪಿ.ಟಿ.ಸಿ.ಎಲ್‌./ಎಸ್ಕಾಂ ಲಿಮಿಟೆಡ್‌ ವರ್ಕರ್ಸ್‌ ವೆಲ್ಪೇರ್‌ ಅಸೋಸಿಯೇಷನ್‌ [ರಿ] ರವರ ಮನವಿಯನ್ನು ಗುತ್ತಿಗೆ ಕಾರ್ಮಿಕ [ನಿಯಂತ್ರಣ ಮತ್ತು ರದ್ದತಿ] 
ಕಾಯ್ದೆ 1970ರ ಸೆಕ್ಷನ್‌ 10ರಡಿ ಪುನರ್‌ ಪರಿಶೀಲಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. 
ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶದಂತೆ ಅರ್ಜಿದಾರರ ಮನವಿಯನ್ನು ಪುನರ್‌ ಪರಿಶೀಲಿಸಲು ಕಾರ್ಮಿಕ ಮತ್ತು ಆಡಳಿತ ವರ್ಗದವರ 
ವಿಚಾರಣೆಯನ್ನು ಏರ್ಪಡಿಸಿ ಎರಡೂ ಪಕ್ಷಗಳ ವಾದವನ್ನು ಆಲಿಸಿದ ನಂತರ ಈ ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಗುತ್ತಿಗೆ ಕಾರ್ಮಿಕ ಸಲಹಾ 
ಮಂಡಳಿಯ ಶಿಫಾರಸ್ಸಿಗಾಗಿ ಕಳುಹಿಸಲಾಗಿತ್ತು ಮಂಡಳಿಯು ಈ ವಿಷಯದ ಬಗ್ಗೆ ಒಂದು ಉಪ ಸಮಿತಿಯನ್ನು ರಚಿಸಿದ್ದು, ಸದರಿ ಸಮಿತಿಯು 
ನೀಡಿರುವ ವರದಿಯನ್ನು ದಿನಾಂಕ: 7-12-2010 ರಂದು ನಡೆದ ಕರ್ನಾಟಕ ರಾಜ್ಯ ಗುತ್ತಿಗೆ ಕಾರ್ಮಿಕ ಸಲಹಾ ಮಂಡಳಿಯ 31ನೇ ಸಭೆಯಲ್ಲಿ 
ಮಂಡಿಸಿರುತ್ತದೆ. ರಿಟ್‌ ಅರ್ಜಿ ಸಂಖ್ಯೆ: 34000/2009 ರಲ್ಲಿ ಈ ವ್ಯವಸ್ಥೆಯ ಬಗ್ಗೆ 1970ರ ಗುತ್ತಿಗೆ ಕಾರ್ಮಿಕ [ನಿ ಮತ್ತು ರ] ಕಾಯ್ದೆಯ ಕಲಂ 10ನ್ನು 
ಅನುಸರಿಸಿ ಸತತವಾಗಿ ನಡೆಯುತ್ತಿರುವ ಕೆಲಸಗಳಿಗೆ ಖಾಯಂ ನೌಕರರನ್ನು ನೇಮಿಸತಕ್ಕದ್ದು ಎಂದು ಹೇಳಿರುವ ಸೂಚನೆಯನ್ನು ಪರಿಗಣಿಸುತ್ತಾ 


೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 





ಕೆ.ಪಿ.ಟಿ.ಸಿ.ಎಲ್‌. ನಲ್ಲಿನ ಗುತ್ತಿಗೆ ಕಾರ್ಮಿಕ ಪದ್ದತಿಯು ಹುಸಿ ಗುತ್ತಿಗೆ ಕಾರ್ಮಿಕ ಪದ್ದತಿ [5೧87 ೦೦೧0೩೦೪ ಆಗಿರುವುದರಿಂದ 
ಕೆ.ಪಿ.ಟಿ.ಸಿ.ಎಲ್‌./ಎಸ್ಕಾಂನ ವಿದ್ಯುತ್‌ ಸ್ಥಾವರಗಳಲ್ಲಿ/ಉಪ ಸ್ಥಾವರಗಳಲ್ಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸಬಹುದು ಎಂಬುದಾಗಿ ಉಪ 
ಸಮಿತಿಯು ವರದಿ ಮಾಡಿದೆ. ಈ ವರದಿಯ ಬಗ್ಗೆ ಸುದೀರ್ಫ್ಥವಾಗಿ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿದ್ದು, 1999ರ ಸೆಪ್ಟೆಂಬರ್‌ 24 ಮತ್ತು 25 
ರಂದು ನಡೆದ ರಾಜ್ಯ ಗುತ್ತಿಗೆ ಕಾರ್ಮಿಕ ಸಲಹಾ ಮಂಡಳಿಯ 17ನೇ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯವು ಸರಿ ಇರುವುದರಿಂದ 
ಕೆ.ಪಿ.ಟಿ.ಸಿ.ಎಲ್‌./ಎಸ್ಕಾಂ ಉಪ ಸ್ಥಾವರಗಳಲ್ಲಿನ ಶಿಫ್ಟ್‌ ಇಂಜಿನಿಯರ್ಸ್‌/ಆಪರೇಟರ್ಸ್‌ ವಿಭಾಗದಲ್ಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸಬಹುದು 
ಎಂಬುದಾಗಿ ತೀರ್ಮಾನಿಸಿ ಅದರಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತದೆ. 
ರಾಜ್ಯ ಗುತ್ತಿಗೆ ಕಾರ್ಮಿಕ ಸಲಹಾ ಮಂಡಳಿಯ 17ನೇ ಸಭೆಯಲ್ಲಿ ಕೆಳಕಂಡಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿತ್ತು 
“ The State Contract Labour Advisory Board hereby recommends by majority i.e, 4:3 for abolition of Contract 
Labour System in Karnataka Electricity Board, in its stations/sub stations/units in Mangalore and Udupi 
Circles.” 
ಕರ್ನಾಟಕ ರಾಜ್ಯ ಗುತ್ತಿಗೆ ಕಾರ್ಮಿಕ ಸಲಹಾ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಗುತ್ತಿಗೆ ಕಾರ್ಮಿಕ 
[ನಿಯಂತ್ರಣ ಮತ್ತು ರದ್ದತಿ] ಕಾಯಿದೆ 1970ರ ಸೆಕ್ಷನ್‌ 10[1] ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೆ.ಪಿ.ಟಿ.ಸಿ.ಎಲ್‌./ಎಸ್ಕಾಂ ಉಪ 
ಸ್ಥಾವರಗಳಲ್ಲಿನ ಶಿಫ್ಟ್‌ ಇಂಜಿನಿಯರ್ಸ್‌/ಆಪರೇಟರ್ಟ್‌ ವಿಭಾಗದಲ್ಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.138 ಎನ್‌.ಆರ್‌. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 75 ಎಲ್‌ಎಂಡಬ್ಲ್ಯೂ 2010, ಬೆಂಗಳೂರು, ದಿನಾಂಕ: 17-02-2011 
ಕರ್ನಾಟಕ ರಾಜ್ಯಾದ್ಯಂತ “ಲಟೆಕ್ಸ್‌ಟೈಲ್ಸ್‌ (ಸಿಲ್ಕ್‌ ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 194 ರ 
(ಕೇ೦ದ್ರಾಧಿನಿಯಮ ಸಂಖ್ಯೆ: 0) ಸೆಕ್ಷನ್‌ 3()(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸಸೌಧ, ಬೆ೦ಗಳೂರು ಇವರಿಗೆ ಅಥವಾ 
ಕಾರ್ಮಿಕ ಅಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 
ಕನಿಷ್ಠ ವೇತನ ಕಾಯ್ದೆ, 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(0(ಬಿ)ರಡಿಯಲ್ಲಿ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಟೆಕ್ಸ್‌ಟೈಲ್ಸ್‌ (ಸಿಲ್ಕ್‌)” ಉದ್ದಿಮೆಯ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 
ಅನುಸೂಚಿ 





(೬ 


ಕನಿಷ್ಠ ವೇತನ ದರಗಳು ಪ್ರತಿ ದಿನಕ್ಕೆ 
[ರೂಪಾಯಿಗಳಲ್ಲಿ] 

1 2 3 

ಗ್ರೂಪ್‌ 1 ಸಿಲ್ಡ್‌ ಚರಕ ಮತ್ತು ಸಿಲ್ಕ್‌ ಫಿಲೇಚರ್‌ ಎಸ್ಟಾಬ್ಲಿಷ್‌ಮೆಂಟ್‌ 


ಕೆಲಸದ ವರ್ಗಗಳು 


24 
೦ 











I ಎ 





I ಕಕೂನ್‌ ಸಾರ್ಟರ್ಸ್‌ 
ಕುಕ್ತರ್ಸ್‌ 

ರೀಲರ್ಸ್‌ 

ಚರಕ ಟರ್ನರ್‌ 
ಸಿನ್ನರ್ಸ್‌ 
ಸಿಲ್ಡ್‌ವೇಸ್ಟ್‌ ಕ್ಷೀನರ್ಸ್‌ 
ಸಿಲ್ಡ್‌ ಪ್ವಾಕರ್ಸ್‌ 
ಹ್ಮಾಂಕ್‌ ಮೇಕರ್‌ 











161-07 


























೦೦ |“. NU |&| ಟು | 





ಭಾಗ - ೪ಎ 


ನ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, 


ಕೆಲಸದ ವರ್ಗಗಳು 


೨೦೧೧ 


ಕನಿಷ್ಠ ವೇತನ ದರಗಳು ಪ್ರತಿ ದಿನಕ್ಕೆ 
[ರೂಪಾಯಿಗಳಲ್ಲಿ] 





3 





ಕ್ರೈಯರ್‌ 


ಮಣಿ f 





ವೇಸ್ಟ್‌ ಪಿಕ್ಕರ್ಸ್‌ 





ತೂಕ ಮಾಡುವವರು 





ಆಯಿಲ್‌ ಫಿಲ್ಲರ್‌, 





ಡ್ರಾಫ್ಟ್‌ ಪಿಕ್ತರ್ಸ್‌ 





ಬಂಡ್ಹರಸ್‌ ಮತ್ತು ಪ್ವಾಕರ್ಸ್‌ 


ದ — 2 





ಬಿ 





ಚರಕ ರೀಲರ್‌ 





ಫ್ರೆರ್‌ಮ್ಮಾನ್‌ (ಚಾರ್ಟಮನ್‌) 





ರೀಲರ್ಸ್‌ 





ಟ್ವಿಸ್ಟರ್‌ 





ಗಿಲ್‌ ರೋವಿಂಗ್‌ ಟೆಂಡರ್‌ 





ರಿಂಗ್‌ ಪ್ರೇಂ ಬಾಯ್‌ 





ಬ್ರಾಂಡರ್ಸ್‌ 





ಗ್ರಾಸ್‌ ಪಿನರ್‌ 





ಸಾಯ್ತಿಂಗ್‌ ಸಿನ್ನಿಂಗ್‌ ಬಾಯ್ತ್‌ 





171-57 














173-67 




















161-07 











171-57 





ಗ್ರೂಪ್‌ 3. ವೀವಿಂಗ್‌ ಕ್ಯಾಲೆಂಡರಿಂಗ್‌ ಮತ್ತು ಪ್ರೋಸೆಸಿಂಗ್‌ 





111 


vu 





ಪರ್ಟ್‌ ವೈಂಡರ್‌ 





ವಾರ್ಪ ಸಹಾಯಕರು 





ಕಾರ್ಡ್‌ ಪಂಚರ್‌ 





ಕಾರ್ಡ್‌ ಲೇಸರ್‌ 





ಬ್ರಾಕ್‌ ಸೀಜರ್‌ 





ಬಟ್ಟೆ ಪರಿವೀಕ್ಷಕರು 





ಹ್ವಾಂಡ್‌ ಮತ್ತು ಮಿಷನ್‌ ಫೋಲ್ಡರ್‌ 





ಬ್ಲಾಕ್‌ ಕ್ಲಾಲೆಂಡರ್‌ ಮ್ಹಾನ್‌ 








SO |೦೦ | |ಲಾ | UN | AE | VY | 


ಹ್ಯಾಂಡ್‌ ಸೀವರ್‌ ಸ್ವಿಚ್ಚರ್‌ ಮಾರ್ಕರ್‌, ಬಂಡ್ಲರ್‌ 
ಪ್ರಿಂಟರ್‌ 








161-07 








೨೯೭ 


೨೯೮ 


ನ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ ದರಗಳು ಪ್ರತಿ ದಿನಕ್ಕೆ 
[ರೂಪಾಯಿಗಳಲ್ಲಿ] 


ಭಾಗ - ೪ಎ 





3 





ಹ್ಮಾಂಡ್‌ ಐರನಿಂಗ್‌ ಮ್ಲಾನ್‌ 





1] 


ಮಿಷನ್‌ ಮಾನ್‌ ಸಹಾಯಕರು 





12 


ಸೋಪಿಂಗ್‌ ಮಿಷನ್‌ ಮ್ಹಾನ್‌ 





13 


ಪಿಂಚ್‌ ಮ್ಯಾನ್‌, ಕಿರ್‌ಮ್ಯಾನ್‌, ಸ್ವಂಟರ್‌ ಮಿಷನ್‌ಮ್ಯನ್‌, 
ವಾಷಿಂಗ್‌ಮ್ಯಾನ್‌, ಬ್ಲೀಚಿಂಗ್‌ ಮ್ಯಾನ್‌, ಹೈಡ್ರೋ ಎನಕ್ಸ್‌ಟ್ರಾಕ್ಟರ್‌ 
ಮೆಷಿನ್‌ಮ್ನಾನ್‌ 





111 


ಬಿ 





ಫ್ರಾಂಟ್‌ ಕ್ಕಾಲೆಂಡರ್‌ ಮ್ಹಾನ್‌ 





ಡೆವೆಲಪ್‌ಮೆಂಟ್‌ ಮಾನ್‌, ಎಡಿಟಿಂಗ್‌ ಮ್ನಾನ್‌ 





ಕಾಂಟ್ರಾಸ್ಟ್‌ ಪಲ್ಲು ಪ್ರಿಪರೇಟರ್ಸ್‌ ಮತ್ತು ಡ್ರೈಯರ್‌ 


171-57 





111 


ಸಿ 





ಹೈಸೀಡ್‌ ವಾರ್ಪರ್‌ 





ಡಿಸೈನರ್‌ 





ಸಾರ್ಟನ್‌ ಅಥವಾ ಪೀಸರ್ಸ್‌ 





ಲೇಸ್‌ ವಾರ್ಪರ್‌ 





ವೀವರ್‌ ಪ್ಲೇನ್‌ ಕಾರ್ಪಟ್‌ ವೀವರ್‌ 





ಫಿನಿಶರ್‌ 





IN| UN |. |W | 


ಪ್ರಿಂಟಿಂಗ್‌ ಮಿಷಿನ್‌ ಮ್ಮಾನ್‌ 


172-62 





111 


ಡಿ 





ಹೆಡ್‌ ಡಿಸೈನರ್‌ 





ವೀವರ್ಸ್‌ ಡಾಬಿ ವಿತ್‌ ಡ್ರಾಪ್‌ ಬಾಕ್ಸ್‌ 


221-97 





111 


ಅ 





ವೀವರ್‌ (ಜೆಕಾರ್ಡ್‌) 


222-54 





111 


ಎಫ್‌ 





ಇತರೆ ಫ್ಯಾನ್ಸಿ ವೀವರ್ಸ್‌ 


238-77 





ಗ್ರೂಪ್‌ 4. ಮೇನ್‌ಟೆನೆನ್ಸ್‌ ಸೆಕ್ಷನ್‌ (ಪವರ್‌ ಪ್ಲಾಂಟ್‌ ಅಂಡ್‌ ವರ್ಕ್‌ಶಾ 


ಕ್‌ 





WV. 


ಎ 





ಆಯಿಲ್‌ಮ್ನಾನ್‌ 





ಫೈಯರ್‌ ಮಾನ್‌ 





ಲಾರಿ ಕ್ಷೀನರ್‌ 





ಪಂಪ್‌ ಮ್ನಾನ್‌ 





ಆಂ |. | ಬಟು | 


ಕಾಬರ್‌ 
ಕ 


171-57 





ಬಿ 





ಹ 


ವೈರ್‌ಮ್ತಾನ್‌, ಫಿಟ್ಟರ್‌, ಬ್ಲಾಕ್‌ಸಿತ್‌ 





ಟರ್ನರ್‌ 





ಶೇಪರ್‌್‌ 





ಪ್ಲಂಬರ್‌ 
(ae? 





ಬಾಯ್ತರ್‌ ಅಟೆಂಡರ್‌ 





ಕಾಪೆಂಟರ್‌ 





ಮೆಕ್ನಾನಿಕ್‌ 





ವೆಲರ್‌ 
Fe 








SO |0| AN | |. | ಟು |W 








ಇಂಜಿನ್‌ ಡ್ರೈವರ್‌ 


176-82 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ೨೯೯ 

























































































ಕ್ರ i ಕನಿಷ್ಠ ವೇತನ ದರಗಳು ಪ್ರತಿ ದಿನಕ್ಕೆ 
2 ಲಸದ ವರ್ಗಗಳು [ರೂಪಾಯಿಗಳಲ್ಲಿ 
1 2 3 
10 ಎಲೆಕೀಷಿಯನ್‌ 
1 ಲಾರಿ ಡ್ರೈವರ್‌ 
12 ಮೆಕ್ತಾನಿಕಲ್‌ ಫೋರ್‌ಮ್ನಾನ್‌ 
13 ಮೇಸನ್‌ 

ಗ್ರೂಪ್‌ 5. ಸಾಮಾನ್ಯ ಆಡಳಿತ ವಿಭಾಗ (ಗುಮಾಸ್ತ ಹಾಗೂ ಮೇಲ್ವಿಚಾರಕರು) 
V ಎ 
1 ಮಜ್ಞೂರ್‌, ಜವಾನ, ಕಾವಲುಗಾರ, ಮಾಲಿ, ಕಸ ಗುಡಿಸುವವರು 

ವಾಟರ್‌ ಮ್ಲಾನ್‌ 161-07 
2 ಅಸಿಸೆಂಟ್‌ 
V ಬಿ 
1 ಟ್ವೆಂ ಕೀಪರ್‌ i: 
V ಸಿ 
I ಉಗ್ರಾಣ ನಿರ್ವಾಹಕ ik 
V ಡಿ 
1 ಮೇಸೀ, ಸೂಪರ್‌ವೈಸರ್‌, ಜಾಬರ್‌ 
2 | ಗುಮಾಸ್ತ 176-82 
3 ಬೆರಳಚ್ಚುಗಾರ 
4 ಕ್ಲಾಶಿಯರ್‌ 
V ಇ 
1 ಸಹಾಯಕ ಮ್ನಾನೇಜರ್‌ 221-97 
2 ಅಕೌಂಟೆಂಟ್‌ 
V | ಎಫ್‌ 216-19 
1 ಮಾಸ್ಟರ್‌ 
2 ಮ್ನಾನೇಜರ್‌ 

ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3944 ಅಂಶಗಳಿಗೆ 
ವಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 
ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2010 ರಿಂದ ಡಿಸೆಂಬರ್‌ 2010)ರ ಸರಾಸರಿ ಆಧಾರದ ಮೇಲೆ 2011 ಏಪ್ರಿಲ್‌ 1 ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ) ಮಾಸಿಕ ವೇತನವನ್ನು ಪಡೆಯುವವರು:- 
ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ ೫೬ 30 ದಿನಗಳು= ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 
ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು ೫ ತುಟ್ಟಿಭತ್ಕೆಯ ದರ ೩x30 ೬ ತುಟ್ಟಿಬತ್ತೆ 
26 





೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 





10. 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು 

ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು. 

ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 

ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 

ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 

ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

ಕೆಲಸಗಾರರು ದಿನದ ನಿಗದಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.152 ಎನ್‌.ಆರ್‌. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(1), ಬೆಂಗಳೂರು, ದಿನಾಂಕ:14ನೇ ಜನವರಿ, 2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ: 29) ರ ಕಲಂ 


18-ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ, ಮೈಸೂರು ಇವರ ಕಛೇರಿಯ ಎಲ್ಲಾ 
ಸಂಗಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (ಕhrough e-Procurement platform) 
ಸಂಗಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಶಾಂತ್‌ಕುಮಾರ್‌ ಎಸ್‌.ಬಿ. 
ಪೀಠಾಧಿಕಾರಿ-1, (ಇ-ಆಡಳಿತ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 3 EPR 2010(1), Bangalore, Dated:14" January, 2011 


In exercise of the powers conferred by sub-section (2) of section 18A of the Karnataka Transparency in Public 


Procurements Act, 1999 (Karnataka Act 29 of 2000), the Government of Karnataka hereby specify that the Office of the Deputy 


Commissioner, Mysore District, Mysore, shall, with immediate effect, procure all its procurements through e-Procurement platform. 


PR-45 


By Order and in the name of the Governor of Karnataka, 
PRASHANTKUMAR S.B. 
Desk Officer-1, (e-Governance) 


Department of Personnel and Administrative Reforms. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ೩೦೧ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 65 ಎಲ್‌ಎಂಡಬ್ಲ್ಯೂ 2010, ಬೆಂಗಳೂರು, ದಿನಾಂಕ: 14-02-2011 

ಕರ್ನಾಟಕ ರಾಜ್ಯಾದ್ಯಂತ "ಏಲಕ್ಕಿ ಮಲೈಗಳು ಮತ್ತು ಏಲಕ್ಕಿ ತೋಟ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ: 0) ಸೆಕ್ಷನ್‌ 3()(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ /ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್‌ 3(1)(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಏಲಕ್ಕಿ ಮಲೈಗಳು ಮತ್ತು ಏಲಕ್ಕಿ ತೋಟ" 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 




















ಅನುಸೂಚಿ 
ಕನಿಷ್ಠ ವೇತನ ಪ್ರತಿ ಕನಿಷ್ಠ ವೇತನ ಪ್ರತಿ 
ತ. ಕೆಲಸದ ವರ್ಗಗಳು ದಿನಕ್ಕೆ ತಿಂಗಳಿಗೆ 
ರೂಪಾಯಿಗಳಲ್ಲಿ 
1 | ವಯಸ್ಕರು 139-80 ಶೆ 
2 | ಅರೆ ವಯಸ್ವರು 121-64 ಶ್ರ 
3 | ಮೇಲ್ವಿಚಾರಕರು | 4158-73 




















ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3944 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಭತ್ಯೆ ನೀಡತಕ್ಕದ್ದು. 

ಜೀವನ ನಿರ್ವಹಣಾ ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2010 ರಿಂದ ಡಿಸೆಂಬರ್‌ 2010)ರ ಸರಾಸರಿ ಆಧಾರದ 
ಮೇಲೆ 2011 ಎಪ್ರಿಲ್‌ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 

ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ] ಮಾಸಿಕ ವೇತನವನ್ನು ಪಡೆಯುವವರು:- 


ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು ೫% ತುಟ್ಟಿಭತ್ಕೆಯ ದರ x 30 ದಿನಗಳು ಎ ತುಟ್ಟಿಭತ್ಯೆ. 
ಆ] ದಿನಗೂಲಿ ವೇತನ ಪಡೆಯುವವರು:- 
ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು x ತುಟ್ಟಿಭತ್ಕೆಯ ದರ 30 ದಿನಗಳು * ತುಟ್ಟಬತ್ತೆ 





26 
2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 
ಮುಂದುವರೆಸತಕ್ಕದ್ದು. 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 





10, 


ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 

ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 

ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 

ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌.ಆರ್‌. ಪ್ರಭು 


ಪಿ.ಆರ್‌.153 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಾರ್ಮಿಕ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಗ್ರಾಅಪ.06.ಆರ್‌ಬಿಎಲ್‌.2009, ಬೆಂಗಳೂರು, ದಿನಾಂಕ: 11-02-2011 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1).(2) 


ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 

ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಉತ್ತರ ಕನ್ನಡ 





















































1 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಕಾರವಾರ ಅಧ್ಯಕ್ಷರು 
2 ಮುಖ್ಯಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕಾರವಾರ ಸದಸ್ಯರು 
3 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಕಾರವಾರ ಸದಸ್ಯರು 
4 ವ್ಯವಸ್ಥಾಪಕರು, ಲೀಡ ಬ್ಲಾಂಕ್‌, ಕಾರವಾರ ಸದಸ್ತರು 
5 | ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಕಾರವಾರ ಸದಸ್ನರು 
6 | ಉಪನಿರ್ದೇಶಕರು ರೇಷ್ಮೆ ಇಲಾಖೆ, ಶಿರಸಿ, ಉತ್ತರ ಕನ್ನಡ ಸದಸ್ನರು 
7 | ಉಪ ನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ಕಾರವಾರ, ಸದಸ್ತರು 
8 | ಶ್ರೀಮತಿ ನಯನಾ ನಂದನ ನೀಲಾವರ, ಕಾರವಾರ. ಸದಸ್ಯರು 
9 | ಶ್ರೀ ನರಹರಿ ರಘುವೀರ್‌ ಬೋರಕರ್‌, ಕಾರವಾರ. ಸದಸ್ತರು 
10 | ಶ್ರೀ ರತನ ಥಾಕು ದುರ್ಗೇಕರ್‌, ಕಾರವಾರ. ಸದಸ್ತರು 
11 | ಶ್ರೀ ದೀಪಕ ಕುಮಾರ ಪುರುಷೋತ್ತಮ ಶೆಣ್ವಿ, ಕಾರವಾರ ಸದಸ್ಯರು 
12 | ಶ್ರೀಮತಿ ಸುರೇಖಾ ಫಾಯದೇ, ಅಧ್ಯಕ್ಷರು, ಮಹಿಳಾ ಮಂಡಳ, ಕಾರವಾರ ಸದಸ್ಯರು 
13 | ಶ್ರೀ ಗಜಾ ಕೃಷ್ಣ ಸುರಂಗೇಕರ್‌, ಕಾರವಾರ. ಸದಸ್ಯರು 
14 | ಶ್ರೀಮತಿ ಕುಂದಾ ರಾಮನಾಥ ಪೂಜಾರಿ, ಕಾರವಾರ ಸದಸ್ಯರು 
15 | ಕೇಂದ್ರ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿ ಕಛೇರಿ, ಕಾರವಾರ ಸಂಚಾಲಕರು 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ 


೩೦೩ 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಕಾರವಾರ 























































































































1 | ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ ಕಾರವಾರ ಉಪವಿಭಾಗ ಉತ್ತರ ಕನ್ನಡ ಅಧ್ಯಕ್ಷರು 
2 ಶ್ರೀಮತಿ ಪಾರ್ವತಿ ತಪ್ಪಣ್ಣ ಬುಳ್ಳಣ್ಣನವರ ಸಾ: ಕೇರವಾಡ, ದಾಂಡೇಲಿ ಸದಸ್ಯರು 
3 | ಶ್ರೀ ದೀಪಕ ಭಾಸ್ಕರ ಕುಡಾಲಕರ, ಸಾ: ಪಿ.ಎನ್‌.ಟಿ.ಕ್ರಾರ್ಟಸ್‌, ಸೋನಾರವಾಡ, ಕಾರವಾರ ಸದಸ್ನರು 
4 | ಶ್ರೀ ಅಶೋಕ ರಾಮ ಹಳದನಕರ, ಸಾ: ಸೆಲವಾಡಾ, ತಾ: ಜೋಯಿಡಾ ಸದಸ್ಯರು 
5 | ಶ್ರೀಮತಿ ದೇವಕಿ ಆ ನಾಯ್ಕ, ಸಾ: ಕೆಎಚ್‌ಬಿ ಕಾಲೋನಿ, ಗಣೇಶ ಕ್ರಾಸ್‌ ಹತ್ತಿರ, ಅಂಬೇವಾಡಿ ದಾಂಡೇಲಿ, ತಾ: ಸದಸ್ಯರು 
ಹಳಿಯಾಳ 
6 | ಶ್ರೀ ಪಾಲ್ದೊ ದಂಡೂರ ಪರವಾರ ಸಾ: ಸಾಂತೇರಿ ವಿದ್ಯಾಲಯ ಹತ್ತಿರ, ಹಣಕೋಣ, ತಾ: ಕಾರವಾರ ಸದಸ್ಯರು 
7 | ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌, ಕಾರವಾರ ಸದಸ್ಯರು 
8 | ಶೀಮತಿ ಪಲ್ಲವಿ ಪಂಡಿತ್‌ನಾಯ್ಯ, ಯುವತಿ ಮಂಡಲ, ಜೋಯಿಡಾ ಸದಸ್ಯರು 
9 | ಶ್ರೀ ನಾರಾಯಣ ಮೇತ್ರಿ ಆಶಾಕಿರಣ ತಾ: ತೆರಗಾಏವ, ಹಳಿಯಾಳ ಸದಸ್ಯರು 
10 ವ್ಯವಸ್ಥಾಪಕರು, ಲೀಡ್‌ ಬ್ಲಾಂಕ್‌, ಕಾರವಾರ ಸದಸ್ನರು 
1] ಆರಕ್ಷಕ ಉಪಾಧೀಕ್ಷಕರು, ಕಾರವಾರ ಉಪವಿಭಾಗ, ಕಾರವಾರ ಸದಸ್ನರು 
12 | ಕಾರ್ಮಿಕ ಅಧಿಕಾರಿ, ಕಾರವಾರ ಉಪವಿಭಾಗ, ಕಾರವಾರ ಸದಸ್ನರು 
13 | ಹಿರಿಯ ರೇಷ್ಮೆ ನಿರೀಕ್ಷಕರು, ರೇಷ್ಮೆ ಇಲಾಖೆ, ಜೋಯಿಡಾ ಉಪವಿಭಾಗ, ಕಾರವಾರ ಸದಸ್ನರು 
14 | ಉಪ ನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ಕಾರವಾರ, ಪ್ರತಿನಿಧಿ (ಸಹಾಯಕ ಭೂವಿಜ್ಞಾನಿ), ಸದಸ್ಯರು 
ಕಾರವಾರ ಉಪವಿಭಾಗ, ಉತ್ತರ ಕನ್ನಡ 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಕಾರವಾರ ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಕುಮಟಾ 
1 | ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಕುಮಟಾ ಉಪವಿಭಾಗ, ಉತ್ತರ ಕನ್ನಡ ಅಧ್ಯಕ್ಷರು 
2 | ಶ್ರೀ ಕೃಷ್ಣಾ ರಾಮಾ ನಾಯ್ಕ ಧಾರೇಶ್ವರ, ಕಡೆಕೋಡಿ ಸದಸ್ತರು 
3 | ಶೀ ಶ್ರೀಕಾಂತ ಎಸ್‌.ಭಟ್‌ ಹಲಗೆ ಕೋಜೊಳ್ಳಿ ಸದಸ್ಯರು 
4 ಶ್ರೀ ದಯಾನಂದ ವೆಂಕರಮಣ ನಾಯ್ಕ, ಕೋಡ್ಕಣಿ ಸದಸ್ಯರು 
5 | ಶ್ರೀ ಮಾದೇವ ಬಲಿಯಾ ಮುಕ್ತಿಮನೆ ಕತಗಾಲ್‌ ಸದಸ್ತರು 
6 | ಶ್ರೀ ನಾರಾಯಣ ಕರಿಯಾ ಮುಕ್ತಿ ಹಂದಿಗೋಣ ಸದಸ್ಯರು 
7 (ಶ್ರೀ ಗಣೇಶ್‌ ಜಯಂತ ಹಳಕಾರ್‌ ಕುಮಟಾ ಸದಸ್ಯರು 
8 | ಶ್ರೀ ಕಸ್ತೂರಿಬಾ ಸ್ವಸಹಾಯ ಸಂಘ ದಿವಗಿ ಸದಸ್ಯರು 
9 | ನವಜೀವನ ಜೈನಾವು, ಕುಮಟಾ ಸದಸ್ಯರು 
10 | ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತಿ, ಕುಮಟಾ ಸದಸ್ನರು 
11 | ಆರಕ್ಷಕ ಉಪ ನಿರೀಕ್ಷಕರು, ಭಟ್ಕಳ ಕುಮುಟಾ ಉಪವಿಭಾಗ ಸದಸ್ನರು 
12 | ಕಾರ್ಮಿಕ ಅಧಿಕಾರಿ, ಕುಮುಟಾ ಉಪವಿಭಾಗ ಸದಸ್ನರು 
13 ರೇಷ್ಮೆ ಅಧಿಕಾರಿ, ಅಂಕೋಲಾ ಕುಮಟಾ ಉಪವಿಭಾಗ ಸದಸ್ತರು 
14 | ಉಪನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ಕಾರವಾರ, ಪ್ರತಿನಿಧಿ (ಸಹಾಯಕ ಭೂವಿಜ್ಞಾನಿ) ಕುಮಟಾ | ಸದಸ್ಯರು 
ಉಪವಿಭಾಗ 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಕುಮಟಾ ತಾಲ್ಲೂಕು, ಕುಮುಟಾ ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಭಟ್ಕಳ 
1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ ಅಧ್ಯಕ್ಷರು 
2 | ಶ್ರೀ ಸಚಿನ್‌ ಜಗನ್ನಾಥ ಮಹಾಲೆ ವಿ.ಟಿ. ರೋಡ್‌, ಸೋನಾರ್‌ಕೇರಿ ಸದಸ್ತರು 
3 | ಶ್ರೀ ಸುಧಾಕರ್‌ ವಾಸುದೇವ್‌ ನಾಯ್ಕ ರಘುನಾಥ ರೋಡ್‌ ಸದಸ್ಯರು 
4 | ಶ್ರೀ ಕೃಷ್ಣ ವೆಂಕಟಯ್ಯ ಮೋಗೇರ್‌ ಹೊನ್ನೆಗದ್ದೆ ಹೋಬಳಿ ಸದಸ್ಯರು 





































































































೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 

5 | ಶ್ರೀಮತಿ ಹೇಮಾ ಗಣಪತಿ ಮೋಗೆರ್‌ ಮೋಗೇರ್‌ಕೇರಿ, ಶಿರಾಲಿ ಸದಸ್ಯರು 

6 | ಶ್ರೀ ಮಹಾದೇವ ಗೋವಿಂದ ಆಗೇರ್‌ ಅಳ್ವೇಕೋಡಿ ಸದಸ್ಯರು 

7 | ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌ ಭಟ್ಕಳ ಸದಸ್ಯರು 

8 | ಶ್ರೀಮತಿ ಶೀತಲ ಗಾಂಧಿ, ಸ್ತೀ ಶಕ್ತಿ ಸಂಘ ಸಾ: ಮಾರುತಿನಗರ, ತಾ: ಭಟ್ಕಳ ಸದಸ್ತರು 

9 | ಶ್ರೀ ನಾರಾಯಣ ರಾಮಾನಾಯ್ಕ ಹರಕಲಿ, ಶಿರಾಲಿ ಸದಸ್ಯರು 

10 | ಶ್ರೀ ಅಶ್ವದ್ದೆಶ್ವರಿ ಸ್ವಸಹಾಯ ಸಂಘ, ಶಿರಾಲಿ ಸದಸ್ತರು 

11 | ಆರಕ್ಷಕ ಉಪ ನಿರೀಕ್ಷಕರು ಭಟ್ಟಳ ಉಪವಿಭಾಗ, ಭಟ್ಕಳ ಸದಸ್ನರು 

12 | ಕಾರ್ಮಿಕ ಅಧಿಕಾರಿ, ಭಟ್ಕಳ ಉಪವಿಭಾಗ, ಭಟ್ಕಳ ಸದಸ್ನರು 

13 | ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಹೊನ್ನಾವರ ಭಟ್ಕಳ ಉಪವಿಭಾಗ, ಸದಸ್ತರು 

14 | ಉಪನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ಕಾರವಾರ, ಪ್ರತಿನಿಧಿ (ಸಹಾಯಕ ಭೂವಿಜ್ಞಾನಿ) ಭಟ್ಕಳ ಸದಸ್ಯರು 

ಉಪವಿಭಾಗ 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಭಟ್ಕಳ ತಾಲ್ಲೂಕು ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಶಿರಸಿ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ ಶಿರಸಿ ಉಪವಿಭಾಗ ಅಧ್ಯಕ್ಷರು 

2 | ಶ್ರೀ ರಾಜಾನಂದ ದೇಶಳ್ಳಿ ಗಣೇಶ ನಗರ, ಶಿರಸಿ ಸದಸ್ಯರು 

3 | ಶ್ರೀ ನಾರಾಯಣ ಮರಾಠಿ ದೇವನಳ್ಳಿ, ಶಿರಸಿ ಸದಸ್ಯರು 

4 | ಶ್ರೀ ಗಜಾನನ ಹರಿನಾಯ್ಯ ಕರ್ಕೊಳ್ಳಿ ಹುಲೇಕರ್‌ ಸದಸ್ತರು 

5 | ಶ್ರೀಮತಿ ಜಯಂತಿ ನಾರಾಯಣಿ ಜೇಡರ ಸಿದ್ದಾಪುರ ಸದಸ್ಯರು 

6 (ಶ್ರೀ ವಿಶ್ವನಾಥ ರಂಗನಾಥ್‌ ಹೆಗಡೆ, ಶೀಗೇಹಳ್ಳಿ, ಶಿರಸಿ ಸದಸ್ಯರು 

7 | ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌ ಶಿರಸಿ ಸದಸ್ಯರು 

8 | ಶ್ರೀ ದೀಪಕ್‌ ರೇವಣ್ಮರ್‌ ಬಾಪೂಜಿನಗರ, ಶಿರಸಿ ಸದಸ್ಯರು 

9 ಅಧ್ಯಕ್ಷರು, ಕೀರ್ತಿ ಸ್ವಸಹಾಯ ಸಂಘ, ಗಣೇಶ್‌ ನಗರ, ಶಿರಸಿ ಸದಸ್ಯರು 

10 | ವ್ಯವಸ್ಥಾಪಕರು, ಕೆ.ಡಿ.ಸಿ.ಸಿ. ಬ್ಯಾಂಕ್‌, ಶಿರಸಿ ಸದಸ್ನರು 

11 | ಆರಕ್ಷಕ ಉಪ ನಿರೀಕ್ಷಕರು, ಶಿರಸಿ ಉಪವಿಭಾಗ, ಶಿರಸಿ ಸದಸ್ತರು 

12 | ಕಾರ್ಮಿಕ ಅಧಿಕಾರಿ, ಶಿರಸಿ ಉಪವಿಭಾಗ: ಶಿರಸಿ ಸದಸ್ನರು 

13 ರೇಷ್ಮೆ ಅಧಿಕಾರಿ, ಶಿರಸಿ ಉಪವಿಭಾಗ, ಶಿರಸಿ ಸದಸ್ತರು 

14 | ಉಪನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ಕಾರವಾರ, ಪ್ರತಿನಿಧಿ (ಸಹಾಯಕ ಭೂವಿಜ್ಞಾನಿ) ಸದಸ್ಯರು 

ಉಪವಿಭಾಗ ಶಿರಸಿ 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಶಿರಸಿ ತಾಲ್ಲೂಕು, ಶಿರಸಿ ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಎಸ್‌. ಪ್ರಸನ್ನ ಕುಮಾರ್‌ 
ನಿರ್ದೇಶಕರು 
ಪಿ.ಆರ್‌.173 


the Government of Karnataka proposes to make in exercise of the powers conferred by sub-section (1) of section 3 read with 


ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 
ನ 1 


ಯೋಜನೆ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 10 PRB 2010, Bangalore, dated:08.03.2011 


The draft of the following rules further to amend the Karnataka Governor's Secretariat (Recruitment) Rules, 1995, which 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ೩೦೫ 





section 8 of the Karnataka State Civil Services Act, 1978 (Karnataka Act 14 of 1990) is hereby published as required by clause (a) of 
sub-section (2) section 3 of the said Act for the information of all persons likely to be affected thereby and notice is hereby given that 
the said draft will be taken into consideration after 15 days from the date of its publication in the official Gazette. 

Any objection or suggestion, which may be received by the State Government from any person with respect to the said 
draft before the expiry of the period specified above will be considered by the State Government. Objections and suggestions may 
be addressed to the Secretary to Government, Department of Personnel and Administrative Reforms, Vidhana Soudha, 
Bangalore-560 001. 

DRAFT RULES 

1. Title and commencement.- (1) These rules may be called the Karnataka Governor's Secretariat Services 
(Recruitment) (Amendment) Rules, 2011. 

(2) They shall come into force from the date of their publication in the Official Gazette. 

2. Amendment of Schedule.- In the Schedule to the Karnataka Governor's Secretariat Services (Recruitment) Rules, 
1995, for the entries relating to the Category of Manager Governor's House-Hold (2050-3950), at Sl.No.10, in columns 2, 3, 4, 5 and 


6, the following shall be substituted namely:- 














Designation No. of Post Method of Recruitment Minimum Qualification 
of the Post Perma- | Tempo- 
nent rary 
1 2 3 4 5 
Manager, 1 -- By Direct Recruitment For Direct Recruitment or for 
Governors or appointment on contract basis : 
House-Hold By deputation of a Senior Assistant of the | 1) Must have passed Pre 
(10,000- Karnataka Government Secretariat Service University Examination or must 
18,150) Or possess an equivalent 


qualification; and 














By appointment on Contract basis 
Direct Recruitment: 
Notwithstanding anything contained in these rules, 
the direct recruitment shall be made by the 
Selection Authority consisting of the following, 
namely:- 
1) The Secretary to Governor 
- Chairperson 
2) The Commissioner, Social 
Welfare Department or his 
Nominee not below the rank of a Deputy 
Director- Member 
3) The Director, Backward 
Classes Department 
or his nominee not 
below the rank of a 
Deputy Director -Member 
The Selection Authority shall advertise the 
vacancies in the Official Gazette specifying the 
number of vacancies to be filled and the 
classification of vacancies in accordance with the 


reservation of posts provided by or under any law 





2) Must have experience of not 
less than three years in House 
Keeping in any Department of the 


Government. 














೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 
Designation No. of Post Method of Recruitment Minimum Qualification 
of the Post Perma- | Tempo- 
nent rary 
1 2 3 4 5 

















or any order, for the time being in force and invite 
applications from intending candidates. Abstract of 
such advertisement shall also be published in two 
daily newspapers having wide circulation in the 
State of Karmataka of which one shall be in 
Kannada. 

Application Form shall be as specified by the 
Selection Authority and shall be annexed to the 
notification. The application shall be accompanied 
by such fee and the mode of payment of fee shall 
be as specified in the notification by the Selection 
Authority. 

The notification shall indicate the age limit and 
the last date fixed for receipt of application which 
shall not be less than thirty days from the date on 
which notification inviting the application is 
published in the Official Gazette. 

The Selection Authority shall prepare a merit list 
of candidates who possess the minimum 
qualification and experience prescribed for the 
post. From among the candidates whose names 
are included in such list, as far as may be, such 
number of candidates as is equal to five times the 
number of vacancies notified, shall be eligible to be 
called for the interview. The Selection Authority 
shall conduct interview of such candidates to 
assess their suitability for the post. The maximum 
marks for interview shall be 10. The marks scored 
by the candidates shall be notified on the Notice 
Board of Raj Bhavan on the same day or on the 
day following the date of interview. The select list 
shall be prepared on the basis of the marks 
secured by the candidates in the interview. 

The Appointing Authority may appoint the 
candidates whose names are included in the select 
list in the order in which their names appear in the 
select list after satisfying itself on such enquiry as 
may be considered necessary that such candidates 
are suitable in all respects for such appointment. 

The inclusion of the names of the candidates in 
the final select list shall not confer any right of 


appointment. 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ೩೦೭ 
































Designation No. of Post Method of Recruitment Minimum Qualification 
of the Post Perma- | Tempo- 
nent rary 
1 2 3 4 5 
The approval of the Governor shall be obtained 
before appointment order is issued on the basis of 
the selection. 
By Order and in the name of the Governor of Karnataka, 
PR-179 V.SHIVAKUMAR 


Under Secretary to Government, 
DPAR (Political). 
ಸಹಕಾರ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಸಇ 293 ಎಂಆರ್‌ ಇ 2008, ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್‌, 2011 

ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಸಇ 293 ಎಂಆರ್‌ಇ 2008 ದಿನಾಂಕ: 11/03/2011 ರಲ್ಲಿನ "ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1986 ರ" ಕಾಯ್ದೆಯಡಿ ಘೋಷಿಸಲಾಗಿರುವ ಕೃಷಿ ಉತ್ಪನ್ನಗಳಲ್ಲಿ ಮರ ಮುಟ್ಟುಗಳನ್ನು (Wood) 
ಅಧಿಸೂಚಿತ ಸಾಮಗ್ರಿಗಳ ಪಟ್ಟಿಯಿಂದ ಕೈಬಿಡುವ ಬಗ್ಗೆ ದಿನಾಂಕ: 03/03/2011 ರ ಕರ್ನಾಟಕ ರಾಜ್ಯಪತ್ರದ ಭಾಗ-4ಎ ರಲ್ಲಿ ಪ್ರಕಟಿಸಲಾಗಿರುವ 
"ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 289 ಎ೦ಆರ್‌ಇ 2007 ದಿನಾಂಕ: 24/02/2011" ಎಂಬುದರ ಬದಲಾಗಿ "ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಇ 293 ಎ೦ಆರ್‌ಇ 2008 ದಿನಾಂಕ: 24/02/2011" ಎಂದು ಎಲ್ಲಾ ಸಂದರ್ಭದಲ್ಲಿಯೂ ತಿದ್ದಿಕೊಂಡು ಓದಿಕೊಳ್ಳತಕ್ಕದು". ಎಂಬುದರ ಬದಲಾಗಿ 

ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಸಇ 293 ಎ೦ಆರ್‌ಇ 2008 ದಿನಾಂಕ: 11/03/2011 ರಲ್ಲಿನ "ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಾಯ್ದೆಯಡಿ ಘೋಷಿಸಲಾಗಿರುವ ಕೃಷಿ ಉತ್ಪನ್ನಗಳಲ್ಲಿ ಮರ ಮುಟ್ಟುಗಳನ್ನು (Wood) 
ಅಧಿಸೂಚಿತ ಸಾಮಗ್ರಿಗಳ ಪಟ್ಟಿಯಿಂದ ಕೈಬಿಡುವ ಬಗ್ಗೆ ದಿನಾಂಕ: 03/03/2011 ರ ಕರ್ನಾಟಕ ರಾಜ್ಯಪತ್ರದ ಭಾಗ-4ಎ ರಲ್ಲಿ ಪ್ರಕಟಿಸಲಾಗಿರುವ 
"ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 289 ಎ೦ಆರ್‌ಇ 2007 ದಿನಾಂಕ: 24/02/2011" ಎಂಬುದರ ಬದಲಾಗಿ "ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಇ 293 ಎ೦ಆರ್‌ಇ 2008 ದಿನಾಂಕ: 24/02/2011" ಎಂದು ಎಲ್ಲಾ ಸಂದರ್ಭದಲ್ಲಿಯೂ ತಿದ್ದಿಕೊಂಡು ಓದಿಕೊಳ್ಳತಕ್ಕದು". 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.212 ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ. 
HOME SECRETARIAT 
NOTIFICATION 
No.HD 08 PCE 2008, Bengaluru, Dated:31st January, 2011 

Whereas, in exercise of the powers conferred by sub section (1) of section 3 of the Commissions of Inquiry Act, 1952 
(central Act LX of 1952) the Government of Karnataka appointed a Commission of Inquiry by appointing Hon'ble Justice B.K. 
Somashekhara, a retired Judge of High Court of Karnataka and Andhra Pradesh for a period of three months to inquire into the 
incidents of attacks on certain places of worship in Dakshina Kannada and other districts of Karnataka in the month of September, 
2008, vide the Notification of even number dated: 19.09.2008. 


Whereas, the term of the Commission was periodically extended on the requests of the Commission, are as follows: 






































Sl. Notification Date of Issue Period 
No. 

1. HD 08 PCE 2008 (P) 18.02.2008 From 18.12.2008 to 18.03.2009 (Three months) 
2. HD 08 PCE 2008 17.03.2009 From 18.03.2009 to 18.06.2009 (Three months) 
3. HD 08 PCE 2008 (P) 16.06.2009 From 19.06.2009 to 18.12.2009 (Six months) 

4. HD 08 PCE 2008 09.12.2009 From 19.12.2009 to 31.01.2010 

5. HD 08 PCE 2008 29.12.2009 From 01.02.2010 to 31.03.2010 (Two months) 
6. HD 08 PCE 2008 31.03.2010 From 01.04.2010 to 30.04.2010 (One month) 

















೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೪, ೨೦೧೧ ಭಾಗ - ೪ಎ 
Sl. Notification Date of Issue Period 
No. 
7. HD 08 PCE 2008 29.04.2010 From 01.05.2010 to 31.07.2010 (Three months) 
8. HD 08 PCE 2008 31.07.2010 From 31.07.2010 to 31.08.2010 (One month) 
9. HD 08 PCE 2008 (P) 31.08.2010 From 01.09.2010 to 31.10.2010 (Two months) 
10. HD 08 PCE 2008 01.12.2010 From 01.11.2010 to 31.12.2010 (Two months) 




















AND NOW, whereas, the Secretary to the Hon'ble Commission of Inquiry vide letter bearing No.JBKSCOI/3/2011, 


Dated:04.01.2011 has informed the Government that the final report of the Inquiry is in the final stages of preparation and same will 


be submitted to the Govt., shortly, after its completion and getting it translated into Kannada. As such the Hon'ble Commission has 


requested the Government to extend the term of its office for further period of one month from Jan, 01.2011. 


AND NOW, WHEREAS, on the request of the Commission the matter has been examined. In exercise of the powers 


conferred in it, the Government of Karnataka is pleased to extend the term of the Commission for the last time for a further period 
from 01.01.2011 to 31.01.2011. 


PR-74 


By Order and in the name of the Governor of Karnataka, 


K.C. SIDDAPPA 


Under Secretary to Government, 


Home Department (Law and order, COFEPOSA and Prosecution) 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಇ 150 ಎಂಆರ್‌ಇ (4) 2010, ಬೆಂಗಳೂರು, ದಿನಾಂಕ:5ನೇ ಮಾರ್ಚ್‌, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 10(1)()ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 150 ಎ೦ಂಆರ್‌ಇ 2010 ದಿನಾಂಕ:05.03.2011 ರಲ್ಲಿ ಸ್ಥಾಪಿಸಲಾಗಿರುವ 
ಹೊಳಲ್ಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ 
ನಾಮ ನಿರ್ದೇಶನ ಮಾಡಿದೆ: 












































ಕ್ರಮ ಸಂಖ್ಯೆ ಶ್ರೀ/ಶ್ರೀಮತಿ 
ಶ್ರೀ ಬಸವಂತಪ್ಪ ತಂದೆ ಮಲ್ಲಪ, ಮುದುಕದೂರು ಸದಸ್ಯರು 
2 ಶ್ರೀಮತಿ ಶಶಿಕಲಾ ಕೋಂ ಮಹೇಶರಪ, ನವಣೆಕೆರೆ ಸದಸ್ತರು 
3 ಶ್ರೀ ರಾಜಪ್ಪ ತಂದೆ ರಂಗಪ, ಹೆಚ್‌.ಡಿ. ಪುರ ಸದಸ್ತರು 
4 ಶ್ರೀ ಹಾಲೇಶಪ್ಪ ತಂದೆ ದ್ವಾಮಪ್ಪ, ನಲ್ಲಿಕಟ್ಟೆ ಸದಸ್ನರು 
5. ಶ್ರೀಮತಿ ಕಮಲ ಕೋಂ ವೆಂಕಟೇಶನಾಯಕ, ಗುಲಗಂಜಿಹಟ್ಟಿ ಸದಸ್ತರು 
6 ಶ್ರೀ ಎಂ.ಸಿ. ಲಿಂಗಪ್ಪ ತಂದೆ ಚನ್ನಬಸಪ್ರ, ಚಿತ್ರಹಳ್ಳಿ ಸದಸ್ತರು 
7 ಶ್ರೀ ಬಸವನಗೌಡ ತಂದೆ ಪಟೇಲ್‌ ಪರಮೇಶ್ವರಪ, ಊಡಿಗೆರೆ ಸದಸ್ತರು 
8 ಶ್ರೀ ಗೌರಿ ರಾಜಕುಮಾರ ತಂದೆ ಬಯ್ದಣ್ರ, ಕೊಡಗಹಟ್ಟಿ ಸದಸ್ನರು 
9 ಶ್ರೀ ದೇವರಾಜ ತಂದೆ ತಿಮ್ಮಪ್ಪ ಚಿತ್ರಹಳ್ಳಿ-ಗೋಲ್ಲರಹಟ್ಟಿ ಸದಸ್ತರು 
10. ಶ್ರೀ ಚಂದಪ್ಪ ತಂದೆ ತಿಮ್ಮಪ, ಉಪರಿಗೇನಹಳ್ಳಿ ಸದಸ್ಯರು 
11. ಶ್ರೀ ಮರಳಸಿದ್ದಪ್ಪ ತಂದೆ ಶಿವಲಿಂಗಪ್ಪ, ಶಿವಪುರ ಸದಸ್ಯರು 











ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966ರ ಕಲಂ 10(2)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಪ್ರಕರಣ 10(1)(/ ರಡಿಯಲ್ಲಿ ಮೇಲಿನಂತೆ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ ಶ್ರೀ ಬಸವಂತಪ್ಪ ತಂದೆ ಮಲ್ಲಪ್ಪ 
ಮುದುಕದೂರು ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಶ್ರೀಮತಿ ಶಶಿಕಲಾ ಕೋಂ ಮಹೇಶ್ವರಪ್ಪ, ನವಣೆಕೆರೆ ಇವರನ್ನು ಸದರಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ 
ನಾಮಕರಣ ಮಾಡಿದೆ. 


ಪಿ.ಆರ್‌.106 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 


